ಸದಸ್ಯರ ಹೆಸರು 
ಉತ್ತರಿಸುವ ದಿನಾ೦ಕ 
ಉತ್ತರಿಸುವ ಸಚಿವರು 


ಕರ್ನಾಟಕ ವಿಧಾನ ಪರಿಷತ್ತು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


:1269(1138) 
: ಶ್ರೀ ಬಿ.ಜಿ ಪಾಟೀಲ್‌ . 

: 08.03.2022 

: ಮಾನ್ಯ ನಗರಾಭಿವೃದ್ಧಿ ಸಚಿವರು 


ಪ್ರ.ಸಂ ಪುಶ್ನೆ ಉತ್ತರ 

(ಅ) 
ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ | ಕಲಬುರಗಿ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ 
ಸಂಗ್ರಹಿಸಲಾದ ತ್ಯಾಜ್ಯವನ್ನು "ಯಾವ | ಉತ್ಪಾದನೆಯಾಗುವ ತ್ಯಾಜ್ಯದ ವಿಲೇವಾರಿಗಾಗಿ ನಗರದ 55 


ಯಾವ ಸಂಸ್ಥೆಗೆ 
ಟೆಂಡರ್‌ ಅವಧಿ ಎಷ್ಟು; 
ಮಹಾನಗರ 


ಸಂಸ್ಥೆಯಿಂದ ನಿರ್ವಹಣೆ ಮಾಡಲಾಗುತ್ತಿದೆ; 
ಟೆಂಡರ್‌ ನೀಡಲಾಗಿದೆ; 


ಪಸುತ 


ಪ್ರಸ್ತುತ ಕಲಬುರಗಿ 
ಪಾಲಿಕೆಯಲ್ಲಿ 


ಸಂಗ್ರಹಿಸಲಾಗುತ್ತಿರುವ ದಿನ ನಿತ್ಯ ತ್ಯಾಜ್ಯದ 
ಪ್ರಮಾಣ ಎಷ್ಟು (ವಿವರ ನೀಡುವುದು) 


ವಾರ್ಡಗಳನ್ನು 11 ಪ್ಯಾಕೇಜ್‌ಗಳಾಗಿ ವಿಂಗಡಿಸಲಾಗಿರುತ್ತದೆ. ಈ 
ಪೈಕಿ 10 'ಪ್ಯಾಕೇಜ್‌ಗಳಿಗೆ ದಿನಾಂಕ:29.08.2016ರಲ್ಲಿ ಟೆಂಡರ್‌ 
(ಮಾನವ ಸೆಂಪನ್ಮೂಲ ಹಾಗೂ ವಿಲೇವಾರಿಗಾಗಿ) 
ಆಹ್ನಾನಿಸಿ,: ಅರ್ಹ ಬಿಡ್‌ದಾರರಿಗೆ ನಗರದ ತ್ಯಾಜ್ಯದ ವಿಲೇವಾರಿ 
ಕಾರ್ಯವನ್ನು 12.10.2017, 21.10.2017 & 25.10.2017 ರಿಂದ 
ಒಂದು ವರ್ಷದ ಅವಧಿಗೆ ವಹಿಸಲಾಗಿರುತ್ತದೆ ಹಾಗೂ 11 ನೇ 
ಪ್ಯಾಕೇಜ್‌ನ ವ್ಯಾಪ್ತಿಯಲ್ಲಿ ಬರುವ ವಾರ್ಡಗಳ ತ್ಯಾಜ್ಯ ವಿಲೇವಾರಿ 
ಕಾರ್ಯವನ್ನು ಸ್ವತಃ ಪಾಲಿಕೆಯು ಖಾಯಂ ಪೌರಕಾರ್ಮಿಕರಿಂದ 
ನಿರ್ವಹಿಸುತ್ತಿದೆ. ' 


ಈ ಜ್ಯ 


ಗುತ್ತಿಗೆದಾರರ ಹೆಸರು ಮತ್ತು ವಿಳಾಸ 


1 ಶ್ರೀ. ಗಣೇಶ ಶಂಕರ, . ಮೆಃ ಎನ್ನಿರಾನ್ನೆಂಟಲ್‌ 
ಪ್ಯಾಕೇಜ್‌ಸಂಖ್ಯೆ-1,5,7.ಶೀಹರಿ ನಿಲಯಂ, ಸಂ:37, 8ನೇ 
ರಸ್ತೆ ಕೆ.ಜಿ.ಎ ಲೆಔಟ್‌, ಆರ್‌ಎಮ್‌ವಿ 2ನೇ. ಸೇಜ್‌ ಬೆಂಗಳೂರು- 
560097 ಮೋ. ಸಂ:9743858889. 


2. ಶ್ರೀ ಗುರುಶಾಂತಪ್ರಾ ತೋಳೆ. ಪ್ಯಾಕೇಜ್‌ ಸಂಖ್ಯೆ-2, 3 
ಎಲ್‌ಐಜಿ-23, 2ನೇ ಫೇಸ್‌, ಆದರ್ಶನಗರ, ಕಲಬುರಗಿ 
ಮೋ.ಸಂ:9902655642 

3. ಮೇ. ಬಿ.ವಿಜಿ. ಇಂಡಿಯಾ ಲೀ. ಪ್ಯಾಕೇಜ್‌ ಸಂಖ್ಯೆ-4. 
ಸಂ47,,2 ಮತ್ತು 3 ನೇ ಮಹಡಿ ಮಿಲ್ಲರ್‌ ಟ್ಯಾಂಕ್‌ 
ಬಂಡ್‌ ರಸ್ತೆ ವಸಂತ್‌ನಗರ ಬೆಂಗಳೂರು, 


ಮೋ.ಸಂ:9035119256 


4. -ಶ್ರೀ: ಬಿ.ಎ. ಪೂಜಾರಿ. ಪ್ಯಾಕೇಜ್‌ ಸಂಖ್ಯೆ-6, 9, 10. 
ಮನೆ ಸಂ:455, ವಿಜಯಪುರ ಮೊ.ಸಂ:9538446666 


5. ಶ್ರೀ ಜೀವನ್‌ಕುಮಾರ್‌ ಸನ್‌ಬಾಳ್‌. ಪ್ಯಾಕೇಜ್‌ 
1-1252, ಗುಲಾಬ್‌ವಾಡಿ, ವಿಜಯ 
ಹೈಸ್ಕೂಲ್‌ ಹತ್ತಿರ, ಐವಾನ್‌ ಶಾಹಿ ರಸ್ತೆ 
ಮೋ.ಸಂ:9845712540. 


ಸಂಖ್ಯೆ-8. 
ಕಲಬುರಗಿ, 


ಸರ್ಕಾರದ ಆದೇಶ ಸಂ: ನಅಇ 126 ಟಿಎಂಎಸ್‌ 
ಬೆಂಗಳುರು, ದಿನಾಂ: 07.08.2017 ರ ಅಂತ 
ಮಹಾನಗರ ಪಾಲಿಕೆಗಳು 


2016, 
ಸಂ.(ಊ)ರಂತೆ 


ಸ್ವಚ್ಛತಾ ಕಾರ್ಯವನ್ನು ಹೊರಗುತ್ತಿಗೆ 


ಮೂಲಕ ನಿರ್ವಹಿಸುವದನ್ನು ಸ್ಥಗಿತಗೊಳಿಸಿ, ಪ್ರಸ್ತುತ ಸ್ವಚ್ಛತಾ: 
ಕಾರ್ಯವನ್ನು ಟೆಂಡರ ಒಪ್ಪಂದದ ಮುಖಾಂತರ 
ನಿರ್ವಹಿಸುತ್ತಿರುವ ಗುತ್ತಿಗೆದಾರರ/ಸಂಸ್ಥೆಗಳ ಬಪಂದವನ್ನು ಚಾಲ್ತಿ 
ಅವಧಿಯವರೆಗೆ: ಮಾತ್ರ ಮುಂದುವರೆಸುವದು ತದನಂತರ ಸ ಸ್ವಚ್ಛತಾ 


ಕಾರ್ಯಗಳಿಗಾಗಿ ಟೆಂಡರ್‌ನ್ನು SS ಅಥವಾ 
ಮರು-ಟೆಂಡರ್‌ ಕರೆಯುವದನ್ನಾಗಲಿ ಮಾಡುವಂತಿಲ್ಲವೆಂದು 
ಆದೇಶಿಸಲಾಗಿರುತ್ತದೆ. 


ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಪಅಇಗ29/ಎಂಎಂಇ/2017 
ದಿನಾಂಕ:05-12-2017ರಂತೆ ಹೊರಡಿಸಲಾದ ನೇಮಕಾತಿ 
ಷರತ್ತುಗಳನ್ಟ್ವಯ ಮಾನ್ಯ ಜಿಲ್ಲಾಧಿ ಕಾರಿಗಳ ಕಾರ್ಯಲಯದಿಂದ 
ಪೌರಕಾರ್ಮಿಕರ ನೇರ ನೇಮಕಾತಿಗಾಗಿ ಹೊರಡಿಸಲಾದ 
ಅಧಿಸೂಚನೆ ಸಂಖ್ಯೆ:ಜಿನಕೋ/ಸಿಬ್ಬಂದಿ-2/234/2017-18 
G:22.02.2018 ರನ್ವಯ ಪೌರಕಾರ್ಮಿಕರ ನೇರ ನೇಮಕಾತಿ 
ಪ್ರಕ್ರೀಯೆ ಅರ್ಜಿ ಆಹ್ನಾನಿಸಲಾಗಿರುತ್ತದೆ. ಈಗಾಗಲೇ ಸೇರ 


| ನೇಮಕಾತಿ ಪಾಧಿಕಾರವು ತಾತ್ಕಾಲಿಕ ಪಟ್ಟಿಯನ್ನು 


ಬಿಡುಗಡೆಗೊಳಿಸಿರುತ್ತದೆ. ಸದರಿ ಪಟ್ಟಿಗೆ ಆಕ್ಷೇಪಣೆಗಳು 
ಆಗಮಿಸಿದ್ದು, ಆಕ್ಷೇಪಣೆಗಳನ್ನು ಬಗೆಹರಿಸುವ ಹಂತದಲ್ಲಿರುತ್ತವೆ 
ನೇರ ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಂಡ ನಂತರ 
ಪ್ಯಾಕೇಜ್‌ಗಳನ್ನು ರದ್ದುಗೊಳಿಸಲಾಗುವುದು. 


ಆದರೆ ಪ್ರತಿ ನಿತ್ಯ ನಗರದ ನೈರ್ಮಲೀಕರಣ ಕಾರ್ಯವನ್ನು 
ಮಾಡಲೇಬೇಕಾಗಿರುವ" ಕಾರಣದಿಂದ, ಸಾರ್ವಜನಿಕರ ಆರೋ ಗದ 
ಹಿತ ದೃಷ್ಟಿಯಿಂದ ಸದರಿ ಗುತ್ತಿಗೆದಾರರ ಕಾರ್ಯಾವಧಿಯನ್ನೆ 
ಮುಂದುವರೆಸಿಕೊಂಡು ಬರಲಾಗುತ್ತಿದೆ. ಕಲ್ಬುರ್ಗಿ ಸಗರದಲ್ಲಿ 
ಪ್ರತಿನಿತ್ಯ ಸುಮಾರು 247 ಟನ್‌ಗಳಷ್ಟು ತ್ಹಾಜ್ನ 
ಉತ್ಸಾದನೆಯಾಗುತ್ತಿದೆ. 


[ 
[ 


ಸಂಗಹಿಲಾದ ತ್ಯಾಜ್ಯವನ್ನು ವೈಜ್ಞಾನಿಕವಾ ಗಿ 
ಸಂಸ್ಕರಣೆ ಮಾಡಲಾಗುತಿದೆಯೇ; 
ಇಲ್ಲವಾದ್ದಲ್ಲಿ; ಯಾವ ಕ್ರಮದಲ್ಲಿ ವಿಲೇವಾರಿ 


ಕಲ್ಬುರ್ಗಿ ನಗರದಲ್ಲಿ ಪ್ರತಿನಿತ್ಯ ಉತ್ಪಾದನೆಯಾಗುವ ಕಾಜು 


ವಿಂಗಡಿಸಿಕೊಳ್ಳಲಾಗುವದು, ಹಸಿ ಕಸವನ್ನು ಕಾಂಖಪೆ ಹೋಸ್ಟ್‌ 


ಮಾಡಲಾಗುತ್ತಿದೆ ? (ವಿವರ ನೀಡುವುದು) 


ಮಾಡಲಾಗುತ್ತಿದ್ದು, ಪ್ರತಿ ನಿತ್ಯ ಸುಮಾರು 80 ಟನ್‌ಗಳಷ್ಟು ಹಸಿ 
ಕಸವನ್ನು ಪೈಪ ಕಾಂಪೋಸ್ಟ್‌ ಪೀಟ್‌ ಕಾಂಪೋಸ್ಟ್‌ ಹಾಗೂ 


Windrow Compost ಮೂಲಕ ಕಾಂಪೋಸ್ಟ್‌ 
ಮಾಡಲಾಗುತ್ತಿದೆ. ಪ್ರಸ್ತುತ ಸುಮಾರು 16 ಟನ್‌ಗಳಷ್ಟು ಒಣ 


ಕಸವನ್ನು Decentralized Dry waste collection center 
ನಲ್ಲಿ ಸಂಸ್ಕರಿಸಲಾಗುತಿದೆ ಹಾಗೂ ಸುಮಾರು 39 ಟನ್‌ಗಳಷ್ಟು 
ಒಣಕಸವನ್ನು Mಔ್ಮF eಗೇr ನಲ್ಲಿ ಸಂಗ್ರಹಿಸಿ ಮರುಬಳಕೆಗೆ 
ಯೋಗ್ಯವಾದಂತಹವುಗಳನ್ನು': ವಿಂಗಡಿಸಲು ಕ್ರಮವಹಿಸಲಾಗಿದೆ. 
ಸುಮಾರು 15 ' ಟನ್‌ಗಳಷ್ಟು ಬಯೋ ಮೇಡಿಕಲ್‌ ತ್ಯಾಜ್ಯವನ್ನು 
ಬೃಂದಾವನ ಸಂಸ್ಥೆಗೆ ಹಸ್ತಾಂತರಿಸಲಾಗುತ್ತಿದೆ. 


ಉಳಿದಂತೆ 04 Decentralized Dry Waste 
Collection Center (DWCO)NY ಅಭಿವೃದ್ಧಿ 
ಕಾಮಗಾರಿಯು ಟೆಂಡರ್‌ ಪ್ರಕ್ರಿಯೆ ಪ್ರಗತಿಯಲ್ಲಿರುತ್ತದೆ. ಪ್ರತಿ 


ಮು 


pi 


DWCC 4-6 ಟನ್‌ ಸಾಮರ್ಥ್ಯ ಹೊಂದಿರುತ್ತದೆ. 


ಇದರೊಂದಿಗೆ ಪಾಲಿಕೆಯು ಎರಡು Oಃganic’ Compost 
Machine ಗಳನ್ನು ಹೊಂದಿದ್ದು, ಸದರಿ ಯಂತ್ರಗಳು ಪ್ರತಿ ನಿತ್ಯ 


1ಡನ್‌ ತ್ವಾಜ್ಯವನು, ಸಂಸ್ಕರಿಸುವ ಸಾಮರ್ಥವನ್ನು ಹೊಂದಿರುತದೆ. 
ಕ್ರ 3 7% 1 5 


ನೆಲಭರ್ತಿ ಸ್ಥಳದಲ್ಲಿ 290 ಟನ್‌ ಸಾಮರ್ಥ್ಯದ ತ್ಯಾಜ್ಯ 
ಸಂಸ್ಕರಣೆ ಘಟಕದ ಸಿವಿಲ್‌ ಕಾಮಗಾರಿಗಳ ಕಾರ್ಯವನ್ನು 
ಕೈಗೆತ್ತಿಕೊಳ್ಳಲಾಗಿದ್ದು, ಸದರಿ ಕಾರ್ಯಗಳ ಟೆಂಡರ್‌ ಪ್ರಕ್ರಿಯೆ 
ಪ್ರಗತಿಯಲ್ಲಿರುತ್ತದೆ. ಶೀಘ್ರವೆ ನೆಲಭರ್ತಿ ಸ್ಥಳದಲ್ಲಿ ವೈಜ್ಞಾನಿಕ 


ಸಂಸ್ಕರಣೆ ಆರಂಭಿಸಲಾಗುವದು. 


ಸುಮಾರು 15 ವರ್ಷಗಳಿಂದ ನೆಲಭರ್ತಿ ಸ್ಪ ದಲ್ಲಿ 
ಸರಿಗ್ರಹಿತವಾದ Legacy Waste ವಿಲೇವಾರಿ (Bio 


Remediation) 8ಾರ್ಯಕ್ಕಾಗಿ ವಿಸ್ತತ ವರದಿಯನ್ನು 
ತೆಯಾರಿಸಲಾಗುತ್ತಿದೆ. 
ಕಡತ ಸಂಖ್ಯೆ:ನಅಇ ೦೨ ಎಸಿಜಿ 2೦೭2೧(ಇ) 
ಹವರಾಜ) 
ಸಗರಾಭವೃದ್ಧಿ ಇಲಾಖೆ 
(ಬಿ.ಎ. ಬಸವರಾಜ) 


_ಔಗರಾಭಿವೃದ್ಧಿ ಸಜಿವರು 


\ 


